ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 965(1312) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಚಿದಾನಂದ್‌ ಎಂ. ಗೌಡ(ಪದವೀಧರರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಜೆ.ಓ.ಸಿ. ವಿಧೇಯಕ ವಿಲೀನದ ಬಗ್ಗೆ 


(ಅ) ಜಿ.ಓ.ಸಿ. ವಿಲೀನ ವಿಧೇಯಕ ಸಂಖ್ಯೆ: ಸ೦ವ್ಯಶಾ 22 ಶಾಸನ 2011, ದಿನಾ೦ಕ: 06.04.2011 
ರಲ್ಲಿನ 2(ಎ), 6(1), 6(2), 6(3) ನಿಯಮಗಳನ್ನು ತಿದ್ದುಪಡಿ ಮಾಡಿದ್ದಲ್ಲಿ, ಅದರಿಂದಾಗುವ 
ಸಾಧಕ ಬಾಧಕಗಳೇನು ; 


(ಆ) 05 ವರ್ಷದೊಳಗಿನ ಸೇವೆ ಸಲ್ಲಿಸಿದ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ 
ನೌಕರರುಗಳ ಸಂಖ್ಯೆ ಎಷ್ಟು; (ಮಾಹಿತಿ ನೀಡುವುದು) 


(ಇ) ಇಂತಹ 05 ವರ್ಷದೊಳಗಿನ ಸೇವೆ ಸಲ್ಲಿಸಿದ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ 
ನೌಕರರುಗಳನ್ನು ವಿಲೀನಗೊಳಿಸಿದರೆ ಸರ್ಕಾರಕ್ಕೆ ಆಗುವ ಆರ್ಥಿಕ ಹೊರೆ ಎಷ್ಟು? (ಮಾಹಿತಿ 
ನೀಡುವುದು) 


